CS 


ಕೃಷಿ ಇಲಾಖೆ 


ಕೃಷಿ ಆಯುಕ್ತರ ಕಾರ್ಯಾಲಯ, ನಂ.೦1, ಶೇಷಾದ್ರಿ ರಸ್ತೆ, ಬೆಂಗಳೂರು-560001. 
ಸಂಖ್ಯೆ:ಪಿ.ಎಲ್‌.ಎನ್‌/ಎಲ್‌.ಐಎ.ಕ್ಯೂ-635/2024-25 ದಿನಾ೦ಕ:19-07-2024 


ಇವರಿಗೆ, 
ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ, 
ಬಹುಮಹಡಿಗಳ ಕಟ್ಟಡ, 
ಬೆ೦ಗಳೂರು. 


ಮಾನ್ಯರೆ, 


ವಿಷಯ: ವಿಧಾನಸಭೆಯ ಮಾನ್ಯ ಸದಸ್ಯರಾದ ಶ್ರೀ ಉಮಾನಾಥ ಕೋಟ್ಯಾನ್‌ 
(ಮೂಡಬಿದೆ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:635ಕ್ಕೆ 
ಉತ್ತರಿಸುವ ಬಗ್ಗೆ. 


ಉಲ್ಲೇಖ: ಪ್ರಶಾವಿಸ/16ನೇವಿಸ/4ನೇಅ/ಪ್ರ.ಸ೦.635/2024, ದಿನಾ೦ಕ:09.07.2024. 


ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ವಿಧಾನಸಭೆಯ ಮಾನ್ಯ 
ಸದಸ್ಯರಾದ ಶ್ರೀ ಉಮಾನಾಥ ಕೋಟ್ಯಾನ್‌ (ಮೂಡಬಿದೆ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ- 
635ಕ್ಕೆ ಉತ್ತರಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ತಮ್ಮ ಅವಗಾಹನೆಗೆ ಸಲ್ಲಿಸಿದೆ. 


ಕರ್ನಾಟಕ ವಿಧಾನ ಸಭೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ [635 

ಉತ್ತರಿಸಬೇಕಾದ ದಿನಾ೦ಕ 24-07-2024 

ಪ್ರಶ್ನೆ ಕೇಳಿದ ಸದಸ್ಯರ ಹೆಸರು ಶ್ರೀ ಉಮಾನಾಥ ಕೋಟ್ಯಾನ್‌ (ಮೂಡಬಿದ್ರೆ) 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಕೃಷಿ ಸಚಿವರು 

ವಿಷಯ ಯೋಜನಾನುಷ್ಠಾನ 

ಕ್ರ. ಪ್ರಶ್ನೆ ಉತ್ತರ 

ಸಂ 

ಅ. | ರಾಜ್ಯದಲ್ಲಿ ಕೃಷಿ ವಲಯಕ್ಕೆ | ರಾಜ್ಯದಲ್ಲಿ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ 
ಸಂಬಂಧಪಟ್ಟಂತೆ ಕೇಂದ್ರ | ಸರ್ಕಾರದ ವಿವಿಧ ಯೋಜನೆಗಳು ಹಾಗೂ ಅವುಗಳ 
ಸರ್ಕಾರದ ವಿವಿಧ | ಅನುಷ್ಠಾನ ಕುರಿತ ವಿವರಗಳನ್ನು ಅನುಬಂಧ 1ರಲ್ಲಿ 
ಯೋಜನೆಗಳಾವುವು; ಅವುಗಳ | ನೀಡಲಾಗಿದೆ. 
ಅನುಷ್ಠಾನ ಕುರಿತ ವಿವರಗಳನ್ನು 
ನೀಡುವುದು; 

ಆ. | 2022-23 ಮತ್ತು 2023-24ನೇ | 2022-23 ಮತ್ತು 2023-24ನೇ ಸಾಲಿನಲ್ಲಿ ಕೇಂದ್ರ ಕೃಷಿ 
ಸಾಲಿನಲ್ಲಿ ಕೇಂದ್ರ ಕೃಷಿ ಕ್ಷೇತ್ರಗಳ | ಕ್ಷೇತ್ರಗಳ ಅಭಿವೃದ್ಧಿ ಯೋಜನೆಗಳ ಮೂಲಕ ರಾಜ್ಯಕ್ಕೆ 
ಅಭಿವೃದ್ಧಿ ಯೋಜನೆಗಳ ಮೂಲಕ | ಒದಗಿಸಿರುವ ಅನುದಾನದ ವಿವರಗಳನ್ನು ಅನುಬಂಧ 2ರಲ್ಲಿ 
ರಾಜ್ಯಕ್ಕೆ ಒದಗಿಸಿಕೊಟ್ಟ | ನೀಡಲಾಗಿದೆ. 
ಅನುದಾನವೆಷ್ಟು; (ವಿವರ 
ನೀಡುವುದು) 

ಇ ಸದರಿ ವರ್ಷಗಳಲ್ಲಿ ಪ್ರಧಾನಮಂತ್ರಿ | ಭಾರತ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್‌ ಸಮ್ಮಾನ್‌ ನಿಧಿ 


ಕಿಸಾನ್‌ ಸಮ್ಮಾನ್‌ ನಿಧಿ ಯೋಜನೆ, 
ಪ್ರಧಾನಮಂತ್ರಿ ಫಸಲ್‌ ಬಿಮಾ 
ಯೋಜನೆ, ಮುಂತಾದ ಕೃಷಿ 
ಯೋಜನೆಗಳಿಗಾಗಿ ಒದಗಿಸಿಕೊಟ್ಟ 
ಅನುದಾನದ ಕುರಿತ ವಿವರಗಳನ್ನು 
ನೀಡುವುದು? 


ಯೋಜನೆಯಡಿ ಸಾಗುವಳಿ ಭೂಮಿ ಹೊಂದಿರುವ ಎಲ್ಲಾ 
ಅರ್ಹ ರೈತ ಕುಟು೦ಬಕ್ಕೆ ವಾರ್ಷಿಕ ರೂ.6000/-ಗಳ ಆರ್ಥಿಕ 
ನೆರವನ್ನು ನೀಡಲಾಗುತ್ತಿದೆ. 


ಸದರಿ ಅನುದಾನವನ್ನು ರೂ.2000/-ಗಳ೦ತೆ ಮೂರು 
ಕಂತುಗಳಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ನೀಡಲಾಗುವುದು. 


ರಾಜ್ಯದಲ್ಲಿ ಯೋಜನೆಯಡಿ 5769217 ರೈತರಿಗೆ (ಕನಿಷ್ಠ 
ಒಂದು ಕಂತು) ಆರ್ಥಿಕ ನೆರವು ವರ್ಗಾವಣೆಯಾಗಿರುತ್ತದೆ. 
(ಕೇಂದ್ರ ಸರ್ಕಾರದ ಪೋರ್ಟಲ್ಡ್‌ ೧2 report). 


ಪಿ.ಎಂ.ಕಿಸಾನ್‌ ಯೋಜನೆಯಡಿ 2022-23ನೇ ಸಾಲಿನಲ್ಲಿ ರೂ. 
327239 ಕೋಟಿಗಳ ಮತ್ತು 2023-24 ನೇ ಸಾಲಿನಲ್ಲಿ ರೂ. 
2891.58 ಕೋಟಿಗಳ ಆರ್ಥಿಕ ಸಹಾಯವನ್ನು ರಾಜ್ಯದ ರೈತರ 
ಬ್ಯಾಲಕ್‌ ಖಾತೆಗಳಿಗೆ ವರ್ಗಾವಣೆಯಾಗಿರುತ್ತದೆ. 


ಕರ್ನಾಟಕ ರೈತ ಸುರಕ್ಲಾ ಪ್ರಧಾನಮಂತ್ರಿ ಫಸಲ್‌ ಬಿಮಾ 
ಯೋಜನೆಯಡಿ 2022-23 ಮತ್ತು 2023-24ನೇ ಸಾಲಿನಲ್ಲಿ 
ಒದಗಿಸಲಾದ ಅನುದಾನದ ವಿವರ ಈ ಕೆಳಕಂಡಂತಿದೆ. 


ಈರ ಒದಗಿಸಲಾದ ಅನುದಾನ 
(ಮೊತ್ತರೂ. ಕೋಟಿಗಳಲ್ಲಿ) 
2022-23 1492.80 
2023-24 1324.44 


ಸದರಿ ಅನುದಾನವನ್ನು 685 Pಖ್ಮBಳಮತ್ತು RWBCIS 
ಯೋಜನೆಗಳಡಿ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ 
ಹಂಗಾಮುಗಳಲ್ಲಿ ನೊ೦ದಣಿಯಾಗಿ ವಿಮಾ ಸಂಸ್ಥೆಗಳಿಂದ 
ಸ್ವೀಕೃತವಾದ ರೈತರ ಪ್ರಸ್ತಾವನೆಗಳಿಗೆ ವಿಮಾ ಕಂತಿನ 
ರಿಯಾಯಿತಿಯಲ್ಲಿ ರಾಜ್ಯ ಸರ್ಕಾರದ ಪಾಲಿನ ಮೊತ್ತವನ್ನು 
ಪಾವತಿಸಲು ಉಪಯೋಗಿಸಲಾಗಿದೆ. 


ಸದರಿ ವರ್ಷಗಳಲ್ಲಿ ಇನ್ನಿತರೆ ಕೇಂದ್ರ ಪುರಸ್ಕೃತ 
ಯೋಜನೆಗಳಿಗಾಗಿ ಒದಗಿಸಿರುವ ಅನುದಾನದ ಕುರಿತ 
ವಿವರಗಳನ್ನು ಅನುಬಂಧ 2ರಲ್ಲಿ ನೀಡಲಾಗಿದೆ. 


ಕೃ ರ೯ಶಕರು 


LAQ 635 
ಅನುಬಂಧ 1 


ರಾಜ್ಯದಲ್ಲಿ ಕೃಷಿ ವಲಯಕ್ಕೆ ಸ೦ಬ೦ಧಪಟ್ಟಂತೆ ಕೇ೦ದ್ರ ಸರ್ಕಾರದ ವಿವಿವಧ ಯೋಜನೆಗಳು 
ಹಾಗೂ ಅವುಗಳ ಅನಿಷ್ಟಾನ ಕುರಿತು ವಿವರ 


1. ಆಹಾರ ಮತ್ತು ಪೌಷ್ಠಿಕ ಭದ್ರತೆ (Food and Nutrition 5600710/-೯115): ಈ 
ಯೋಜನೆಯಡಿ ಭತ್ತ, ದ್ವಿದಳಧಾನ್ಯ, 78೩೯1-ದ್ವಿದಳಧಾನ್ಯ, ಒರಟುಧಾನ್ಯ, ನ್ಯೂಟ್ರಿಸಿರಿಧಾನ್ಯ, 
ಕಬ್ಬು ಮತ್ತು ಹತ್ತಿ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಆಧುನಿಕ ತಾಂತ್ರಿಕತೆಗಳ ಗುಚ್ಚ 
ಪ್ರಾತ್ಯಕ್ಲಿಕೆಗಳನ್ನು ಆಯೋಜಿಸುವುದರ ಜೊತೆಗೆ ಭತ್ತ, ದ್ವಿದಳಧಾನ್ಯ, ನ್ಯೂಟ್ರಿಸಿರಿಧಾನ್ಯ 
ಮತ್ತು ಒರಟುಧಾನ್ಯ ಉತ್ಪಾದನೆಗೆ ಬಿತ್ತನೆ ಬೀಜ, ಲಘು ಪೋಷಕಾಂಶಗಳು, ಜೈವಿಕ 
ಗೊಬ್ಬರಗಳು, ಸಸ್ಯ ಸ೦ರಕ್ಷಣಾ ರಾಸಾಯನಿಕಗಳು, ಜಿಪ್ಸ೦/ ಕೃಷಿ ಸುಣ್ಣ, ನೀರು ಒದಗಿಸುವ 
ಪೈಪುಗಳು ಹಾಗೂ ಕೃಷಿ ಉಪಕರಣಗಳನ್ನು ಶೇ.50ರ ಸಹಾಯಧನವನ್ನು ನೀಡಲಾಗುತ್ತದೆ. 
ಇದಲ್ಲದೆ, ದೃಢೀಕೃತ ಬಿತ್ತನೆ ಬೀಜದ ಉತ್ಪಾದನೆಯನ್ನು ಪ್ರೋತ್ಸಾಹಿಸಲು ದ್ವಿದಳಧಾನ್ಯ 
ಬೆಳೆಗಳಿಗೆ ಪ್ರತಿ ಕ್ವಿಂಟಾಲಿಗೆ ರೂ.5000/- ಮತ್ತು ನ್ಯೂಟ್ರಿಸಿರಿಧಾನ್ಯಗಳಿಗೆ ರೂ.3000/- 
ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ. 


2. ಬೆಳೆ ವೈವಿಧ್ಯತೆ ಕಾರ್ಯಕ್ರಮ (Crop Diversification Programme-CDP): ರಾಷ್ಟ್ರೀಯ 
ಕೃಷಿ ವಿಕಾಸ ಯೋಜನೆ ಬೆಳೆ ವೈವಿಧ್ಯತೆ ಕಾರ್ಯಕ್ರಮದಡಿ (Crop Diversification 
Programme) ತಂಬಾಕು ಬೆಳೆಗೆ ಪರ್ಯಾಯ ಬೆಳೆ ಕಾರ್ಯಕ್ರಮವನ್ನು ಕೃಷಿ ಮತ್ತು 
ತೋಟಗಾರಿಕೆ ಇಲಾಖೆಗಳ ಸಹಯೋಗದೊಂದಿಗೆ ಅನುಮೋದಿತ ಕ್ರಿಯಾ ಯೋಜನೆಯನ್ವಯ 
ಬೆಳಗಾವಿ, ಹಾಸನ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ. ರೈತರನ್ನು 
ತಂಬಾಕು ಬೆಳೆಯ ಬದಲು ಪರ್ಯಾಯ ಬೆಳೆ ಬೆಳೆಸಲು ಪ್ರೊತ್ಸಾಹಿಸುವುದು ಹಾಗೂ ರೈತರ 
ಆದಾಯ ಹೆಚ್ಚಿಸಲು ಕೃಷಿ ಜೊತೆಗೆ ಇತರೆ ಆದಾಯ ಬರುವ ಚಟುವಟಿಕೆಗಳನ್ನು 
ಅಳವಡಿಸಲು ಪ್ರೇರೇಪಿಸುವ ಉದ್ದೇಶದೊಂದಿಗೆ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತದೆ. 
ಸದರಿ ಕಾರ್ಯಕ್ರಮದಡಿ ತ೦ಬಾಕು ಬದಲು ಪರ್ಯಾ೯ಯ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ 
ಪ್ರಾತ್ಯಕ್ಷಿತೆಗಳು, ಸಮಗ್ರ ಕೃಷಿ ಪದ್ಧತಿಗಳು, ಕೃಷಿ ಹೊ೦ಡ ನಿರ್ಮಾಣ, ಹಸಿರೆಲೆ ಗೊಬ್ಬರ ಬೀಜ 
ವಿತರಣೆಗೆ ಶೇಕಡ 50ರ ರಿಯಾಯಿತಿಯಲ್ಲಿ ಸಹಾಯಧನ ನೀಡುವುದರ ಜೊತೆಗೆ ರೈತರಿಗೆ ತರಬೇತಿ 
ಕಾರ್ಯಕ್ರಮಗಳ ಆಯೋಜನೆ ಹಾಗೂ ತೋಟಗಾರಿಕೆ ಇಲಾಖೆಯಡಿ ಯಂತ್ರೋಪಕರಣಗಳ 
ಬಳಕೆ ಹಾಗೂ ಮೌಲ್ಯವರ್ಧನೆ ಕಾರ್ಯಕ್ರಮಗಳನ್ನು ಅನುಷ್ಕಾನ ಮಾಡಲಾಗುತ್ತಿದೆ. 


3. ರಾಷ್ಟೀಯ ಖಾದ್ಯ ತೈಲ ಅಧಭಿಯಾನ-ಎಣ್ಣೆಕಾಳು (11೯0-0156665): ಈ 
ಯೋಜನೆಯಡಿ ಎಣ್ಣೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸಲು ನೂತನ/ಸುಧಾರಿತ 
ತಾಂತ್ರಿಕತೆಗಳ ಗುಚ್ಚ ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸುವುದರ ಜೊತೆಗೆ ಬಿತ್ತನೆ ಬೀಜ, ಲಘು 
ಪೋಷಕಾಂಶಗಳು, ಜೈವಿಕ ಗೊಬ್ಬರಗಳು, ಪೀಡೆನಾಶಕಗಳು, ಸಸ್ಯ ಸಂರಕ್ಷಣಾ 
ರಾಸಾಯನಿಕಗಳು, ಜಿಪ್ಸಂ, ಕೃಷಿ ಉಪಕರಣಗಳು ಹಾಗೂ ನೀರು ಒದಗಿಸುವ ಪೈಪುಗಳಿಗೆ 
ಶೇ.50ರ ಸಹಾಯಧನವನ್ನು ನೀಡಲಾಗುತ್ತದೆ. ಇದಲ್ಲದೇ, ದೃಢೀಕೃತ ಬಿತ್ತನೆ ಬೀಜದ 
ಉತ್ಪಾದನೆಯನ್ನು ಪ್ರೋತ್ಸಾಹಿಸಲು ಪ್ರತಿ ಕ್ವಿ೦ಟಾಲ್‌ ಬಿತ್ತನೆ ಬೀಜೋತ್ಪಾದನೆಗೆ ರೂ.2500/- 
ಗಳ ಪ್ರೋತ್ಸಾಹಧನ ನೀಡಲಾಗುತ್ತಿದೆ. 


4. NMSA-ಮುಖ್ಯಮಂತಿಗಳ ಸೂಕ್ಷ ನೀರಾವರಿ ಯೋಜನೆ (ಕೇಂದ್ರ ಪುರಸ್ಕೃತ ಪ್ರಧಾನ 
ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಸೂಕ ನೀರಾವರಿ ಕಾರ್ಯಕ್ರಮ): ಕೇಂದ್ರ 
ಪುರಸ್ಕೃತ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಅನುಷ್ಠಾನ ಮಾಡಲಾಗುತ್ತಿದೆ. 
ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅನುಷ್ಠಾನಕ್ಕೆ ತೋಟಗಾರಿಕೆ ಇಲಾಖೆಯು 
ನೋಡಲ್‌ ಇಲಾಖೆಯಾಗಿರುತ್ತದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಸಣ್ಣ / ಅತಿ 
ಸಣ್ಣ ರೈತರಿಗೆ ಶೇ.55 ಮತ್ತು ಇತರೇ ವರ್ಗದ ರೈತರಿಗೆ ಶೇ.45 ರಷ್ಟು ಸಹಾಯಧನವನ್ನು 
ಪ್ರತಿಯೊಬ್ಬ ರೈತರಿಗೆ ಗರಿಷ್ಠ 5.0 ಹೆಕ್ಟೇರ್‌ ಪ್ರದೇಶದವರೆಗೆ ನೀಡಲು ಅವಕಾಶವಿರುತ್ತದೆ. 
ಇದರಲ್ಲಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲು 60:40 ಇದ್ದು, ರಾಜ್ಯದಲ್ಲಿ ರಾಜ್ಯ 
ಸರ್ಕಾರದ ವತಿಯಿಂದ ರಾಜ್ಯದ ಪಾಲಿನ ಹೆಚ್ಚುವರಿ ಸಹಾಯಧನವನ್ನು ಸೇರಿಸಿ 
ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತಿದೆ. 


5. ಕೃಷಿ ವಿಸ್ತರಣೆ ಉಪ ಅಭಿಯಾನ (Sub Mission on Agriculture Extension-SMAE): 
ವಿಸ್ತರಣಾ ಸುಧಾರಣೆಗಳಿಗಾಗಿ ರಾಜ್ಯ ವಿಸ್ತರಣಾ ಕಾರ್ಯಕ್ರಮಗಳಿಗೆ ಬೆಂಬಲ ಯೋಜನೆಯು 
ವಿಸ್ತರಣಾ ಪದ್ಧತಿಯನ್ನು ರೈತರೇ ಮುನ್ನಡೆಸುವ ಹಾಗೂ ರೈತರಿಗೆ 
ಉತ್ತರದಾಯಿತ್ವವಾಗಬೇಕಾದ ಯೋಜನೆಯಾಗುವ ಗುರಿಯನ್ನು ಹೊಂದಿದೆ. ಭಾಗವಹಿಸುವಿಕೆ 
ಆಧಾರದ ಮೇಲೆ ವಿಸ್ತರಣಾ ಸುಧಾರಣೆಗಳನ್ನು ಜಾರಿಗೆ ತರಲು ಮತ್ತು ರೈತರಿಗೆ 
ತಂತ್ರಜ್ಞಾನವನ್ನು ಹೊಸ ಸಾಂಸ್ಥಿಕ ವ್ಯವಸ್ಥೆ ಮೂಲಕ ಪ್ರಸರಿಸುವ ಉದ್ದೇಶದಿಂದ ಜಿಲ್ಲಾ 
ಮಟ್ಟದಲ್ಲಿ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ(ATMಸ)ಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಈ 
ಯೋಜನೆಯಡಿಯಲ್ಲಿ ಭಾರತ ಸರ್ಕಾರ ನಿಗದಿಪಡಿಸಿರುವ ಮಾರ್ಗಸೂಚಿಯಂತೆ ಅಧಿಕಾರಿ/ 
ರೈತರ ತರಬೇತಿ, ಪರಿಚಯ ಪ್ರವಾಸ, ಪ್ರಾತ್ಯಕ್ಲಿಕೆ, ರೈತರ ಗುಂಪು ರಚನೆ, ಕೃಷಿ ಪಾಠಶಾಲೆ, ಕೃಷಿ 
ಮೇಳ, ಕ್ಷೇತ್ರೋತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತದೆ. 
ಯೋಜನೆಯಡಿ ಆಯೋಜಿಸುವ ವಿಸ್ತರಣಾ ಕಾರ್ಯಕ್ರಮಗಳಲ್ಲಿ ಎಲ್ಲಾ ವರ್ಗದ ರೈತರು / 
ರೈತ ಮಹಿಳೆಯರ ಪಾಲ್ಗೊಳ್ಳುವಿಕೆ ಅವಕಾಶವಿರುತ್ತದೆ. 


6. ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ (Sub Mission on Agriculture Mechanisation- 
SMAM): ರಾಜ್ಯದಲ್ಲಿ ರೈತರು ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು, ಕೃಷಿ 
ಕಾರ್ಮಿಕರ ಸಮಸ್ಯೆಯನ್ನು ನೀಗಿಸಲು, ಹೆಚ್ಚಿನ ಇಳುವರಿ ಪಡೆಯಲು ನೆರವಾಗುವಂತೆ 
ಸಹಕಾರಿಯಾಗಲು ಹಾಗೂ ಕ್ಷೇತ್ರ ಶಕ್ತಿಯನ್ನು (ಪ್ರಸ್ತುತವಿರುವ 2.115 KW/ Ha to 2.5kW/Ha 
by 2023 and 400kW/ha by 2030) ಹೆಚ್ಚಿಸಲು ಕೃಷಿ ಯಾಂತ್ರೀಕರಣ ಯೋಜನೆಯನ್ನು 
ಅನುಷ್ಠಾನ ಮಾಡಲಾಗುತ್ತಿದೆ. ರೈತರಿಗೆ ಟ್ರ್ಯಾಕ್ಟರ್‌(45ಗ॥?P ವರೆಗೆ, ಪವರ್‌ ಟಿಲ್ಲರಳ ಜೊತೆಗೆ 
ಭೂಮಿ ಸಿದ್ಧತೆ ಉಪಕರಣಗಳು, ಬಿತ್ತನೆ/ನಾಟಿ ಮಾಡುವ ಉಪಕರಣಗಳು, ಶಕ್ತಿ ಚಾಲಿತ ಸಸ್ಯ 
ಸಂರಕ್ಷಣಾ ಉಪಕರಣಗಳು, ಶಕ್ತಿ ಚಾಲಿತ ಅಂತರ ಬೇಸಾಯ ಉಪಕರಣಗಳು, ಕೊಯ್ಲು 
ಮತ್ತು ಸಂಸ್ಕರಣಾ ಉಪಕರಣಗಳು, ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಉಪಕರಣಗಳು, ಅಂತರ 
ಬೇಸಾಯ ಉಪಕರಣಗಳು, ಡೀಸೆಲ್‌ ಪಂಪ್‌ಸೆಟ್‌ ಗಳು ಇತ್ಯಾದಿ ಕೃಷಿ ಯಂತ್ರೋಪಕರಣಗಳಿಗೆ 
ಸಹಾಯಧನ ಒದಗಿಸಲಾಗುತ್ತಿದೆ. ಹೀಗೆ ಉಳುಮೆಯಿ೦ದ ಕೊಯ್ಲಿನವರೆಗೆ ಹಾಗು ಕೊಯ್ಲು 
ನಂತರ ಉಪಯುಕ್ತವಾಗುವ ವಿವಿಧ ನಮೂನೆಯ ಕೃಷಿ ಉಪಕರಣಗಳನ್ನು ಸಹಾಯಧನದಡಿ 
ರೈತರಿಗೆ ಒದಗಿಸಲಾಗುತ್ತಿದೆ. 


7. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ (ಣ1!0//): ರೈತರಿಗೆ ಕೊಯ್ಲು ಹಾಗೂ ಕೊಯ್ಲೋತ್ತರ 
ಚಟುವಟಿಕೆಗಳಿಗೆ, ಗುಣಮಟ್ಟದ ಉತ್ಪಾದನೆ, ಸಂಸ್ಕರಣೆ ಹಾಗೂ ಮಾರುಕಟ್ಟೆಗೆ 
ಪ್ರೋತ್ಸಾಹಿಸುವುದು, ರಾಜ್ಯಗಳಿಗೆ ಕೃಷಿ ಸಂಬಂಧಿತ ಯೋಜನೆಗಳಿಗೆ ಹೆಚ್ಚಿನ ಸ್ವಾತ೦ತ್ರ್ಯತೆ 


ನೀಡುವುದು, ಕೃಷಿ ಮತ್ತು ಕೃಷಿ ಸಂಬಂಧಿತ ವಲಯಗಳಲ್ಲಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ 
ಪ್ರಾಮುಖ್ಯತೆ ನೀಡುವುದು, ಸಮಗ್ರ ಕೃಷಿ ಪದ್ಧತಿಗೆ ಉತ್ತೇಜನ ನೀಡುವುದು, ವಿವಿಧ 
ಪ್ರಾಯೋಜನೆಗಳ ಮೂಲಕ ರಾಷ್ಟ್ರೀಯ ಆದ್ಯತೆಗಳಿಗೆ ಪ್ರಾಮುಖ್ಯತೆ ಕೊಡುವುದು, ಹೊಸ 
ತಂತ್ರಜ್ಞಾನ ಮತ್ತು ತಾಂತ್ರಿಕತೆ ಅಳವಡಿಕೆ ಹಾಗೂ ಕೃಷಿ ಉದ್ಯಮದಲ್ಲಿ ತೊಡಗಿಸಿಕೊಳ್ಳಲು 
ಆದ್ಯತೆ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ. 

ಕೃಷಿ ಇಲಾಖೆಯು ನೋಡಲ್‌ ಇಲಾಖೆಯಾಗಿದ್ದು, ಸದರಿ ಯೋಜನೆಯಡಿ ಕೃಷಿ 
ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಜಲಾನಯನ ಅಭಿವೃದ್ಧಿ ಇಲಾಖೆ, ಸಹಕಾರ 
ಇಲಾಖೆ, ಕೃಷಿ ಸ೦ಬ೦ಧಿತ ವಿಶ್ವ ವಿದ್ಯಾನಿಲಯಗಳು ಮತ್ತು ಸ೦ಶೋಧನಾ ಸಂಸ್ಥೆಗಳು, 
ಕರ್ನಾಟಕ ರಾಜ್ಯ ಬೀಜ ನಿಗಮ, ಬೆಂಗಳೂರು, ಕರ್ನಾಟಕ ರಾಜ್ಯ ಬೀಜ ಸಾವಯವ 
ಪ್ರಮಾಣನಾ ಸಂಸ್ಥೆ, ಬೆಂಗಳೂರು, ಕರ್ನಾಟಕ ರಾಜ್ಯ ದ್ವಿದಳ ದಾನ್ಯ ಅಭಿವೃದ್ಧಿ ಮಂಡಳಿ ಲಿ. 
ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ, ಮಂಗಳೂರು, ಮತ್ತು ಸೆಕೆಂಡರಿ ಕೃಷಿ ನಿರ್ದೇಶನಾಲಯ 
ಇತ್ಯಾದಿ ಇಲಾಖೆ/ಸ೦ಸ್ಥೆಗಳ ಪ್ರಾಯೋಜನೆಗಳಿಗೆ ರಾಜ್ಯ ಮಂಜೂರಾತಿ ಸಮಿತಿ 
ಅನುಮೋದನೆಯನ್ವಯ ಅನುದಾನ ಒದಗಿಸಲಾಗುತ್ತದೆ. 


. ಮಣ್ಣು ಆರೋಗ್ಯ ಮತ್ತು ಫಲವತ್ತತೆ ಯೋಜನೆ (Soil Health & Fertility-SHF): ಮಣ್ಣು 
ಆರೋಗ್ಯ ಚೀಟಿ ಶಿಫಾರಸ್ಸಿನ ಆಧಾರದ ಮೇಲೆ ರಸಗೊಬ್ಬರಗಳ ಬಳಕೆ ಮಾಡುವ ಬಗ್ಗೆ 
ರೈತರಲ್ಲಿ ಜಾಗೃತಿ ಮೂಡಿಸಲು ಮಣ್ಣು ಮಾದರಿಗಳನ್ನು ಸಂಗ್ರಹಸಿ, ವಿಶ್ಲೇಷಿಸಿ, ಮಣ್ಣು 
ಆರೋಗ್ಯ ಚೀಟಿಗಳ ವಿತರಣೆ ಮಾಡಲಾಗುವುದು. ಇಲಾಖೆಯ ಮೂರು ಮಣ್ಣು ಪರೀಕ್ಷಾ 
ಪ್ರಯೋಗಾಲಯ ಪ್ರಯೋಗಾಲಯಗಳ ಬಲವರ್ಥನೆ. ಇಲಾಖೆಯ 7 ರಸಗೊಬ್ಬರ ನಿಯಂತ್ರಣ 
ಪ್ರಯೋಗಾಲಯಗಳ 1೬/8೬ ಅಕ್ರಿಡಿಟೇಷನ್‌ ಮತ್ತು 30 ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳ 
NABL recognition ಕ್ರಮ ಕೈಗೊಳ್ಳಲಾಗುವುದು. ಇದಲ್ಲದೆ, ಜಲಾನಯನ ಅಭಿವೃದ್ದಿ 
ಇಲಾಖೆವತಿಯಿಂದ ಉಪಮೇಲ್ಮೆ ಕಾಲುವೆಗಳ ನಿರ್ಮಾಣದಿಂದ ಸಮಸ್ಯಾತ್ಮಕ ಮಣ್ಣುಗಳ 
ಪುನಃಶ್ಚೇತನ ಮಾಡಲಾಗುವುದು. 


. ಬಿತ್ತನೆ ಬೀಜ ಮತ್ತು ಬಿತ್ತನೆ ಸಾಮಗ್ರಿ ಉಪ ಅಭಿಯಾನ (91/60): ರೈತರು ಬಿತ್ತನೆಗಾಗಿ 
ಸಂರಕ್ಷಿಸುವ ಬಿತ್ತನೆ ಬೀಜಗಳ ಗುಣಮಟ್ಟವನ್ನು ಸುಧಾರಿಸಲು ಈ ಯೋಜನೆಯಡಿ ಕೇಂದ್ರ 
ಸರ್ಕಾರವು ಬೀಜ ಗ್ರಾಮ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ. ಇದಲ್ಲದೆ, 
ಸಾರ್ವಜನಿಕ ವಲಯದ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತು ಸರ್ಕಾರೇತರ 
ಸಂಸ್ಥೆಗಳ ಮೂಲಕ ಗುಣಮಟ್ಟದ ಬೀಜೋತ್ಪಾದನೆ ಮತ್ತು ವಿತರಣೆಗಾಗಿ ಮೂಲ 
ಸೌಕರ್ಯ/ಸೌಲಭ್ಯಗಳ ಅಭಿವೃದ್ದಿ ಮತ್ತು ಬಲವರ್ಧನೆಗೆ ನೆರವು ನೀಡಲಾಗುತ್ತದೆ. ಕೇಂದ್ರ 
ಸರ್ಕಾರವು 100:0 ಅನುಪಾತದಲ್ಲಿ ಅನುಷ್ಠಾನಗೊಳಿಸುವ ಘಟಕಗಳಿಗೆ ಕೇಂದ್ರದ ಪಾಲಿನ 
ಅನುದಾನವನ್ನು ನೇರವಾಗಿ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಬಿಡುಗಡೆ ಮಾಡುತ್ತದೆ. ಕೇ೦ದ್ರ 
ಹಾಗೂ ರಾಜ್ಯ ಸರ್ಕಾರದ ಅನುದಾನವನ್ನೊಳಗೊಂಡ ಘಟಕಗಳಿಗೆ ಆಯವ್ಯಯದಲ್ಲಿ 
ಅನುದಾನವನ್ನು ಕಲ್ಪಿಸಲಾಗುತ್ತದೆ. 


ಸದರಿ ಯೋಜನೆಯಡಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ಬೀಜ 
ನಿಗಮ, ಕರ್ನಾಟಕ ಎಣ್ಣೆ ಬೀಜ ಬೆಳೆಗಾರರ ಮಹಾ ಮಂಡಳಿ, ಕರ್ನಾಟಕ ಬೀಜ ಮತ್ತು 
ಸಾವಯವ ಪ್ರಮಾಣನ ಸಂಸ್ಥೆ ಕೃಷಿ ವಿಶ್ವ ವಿದ್ಯಾನಿಲಯ ಶಿವಮೊಗ್ಗ/ 
ರಾಯಚೂರು/ಬೆ೦ಗಳೂರು/ಧಾರವಾಡ ಹಾಗೂ ಕೃಷಿ ಇಲಾಖೆಯ ಬೀಜ ಪರೀಕ್ಷಾ 
ಪ್ರಯೋಗಾಲಯಗಳಿಗೆ ಅನುದಾನವನ್ನು ನೀಡಲಾಗುತ್ತದೆ. 


10.ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ 
ಯೋಜನೆ (811೯1/£): ವ್ಯಕ್ತಿಗತ ಕಿರು ಉದ್ದಿಮೆಗಳಿಗೆ ಬೆಂಬಲ, ರೈತ ಉತ್ಪಾದಕರ ಸ೦ಸ್ಥೆಗಳು/ 
ಉತ್ಪಾದಕ ಸೊಸೈಟಿಗಳಿಗೆ ಸಹಾಯಧನ, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯ 
ನಿರ್ವಹಣಾ ಬ೦ಡವಾಳ ಹಾಗೂ ಪರಿಕರಗಳ ಖರೀದಿಗೆ ಪ್ರಾಥಮಿಕ ಬ೦ಡವಾಳ, ಸಾಮಾನ್ಯ 
ಮೂಲಭೂತ ಸೌಕರ್ಯಕ್ಕೆ ಬೆಂಬಲ, ಬ್ರ್ಯಾ೦ಡಿ೦ಗ್‌ ಹಾಗೂ ಮಾರುಕಟ್ಟೆಗೆ ಬೆಂಬಲ, ರಾಜ್ಯದ 
ತಾಂತ್ರಿಕ ಸ೦ಸ್ಥೆಗಳಲ್ಲಿ ಆಹಾರ ಸ೦ಸ್ಕರಣಾ ಉದ್ಯಮಿಗಳಿಗೆ ತರಬೇತಿ ನೀಡಲು ಹಾಗೂ 
ಪ್ರಾಯೋಗಿಕ ಉತ್ಪಾದನೆ ಕೈಗೊಳ್ಳಲು ಇನ್‌ ಕ್ಯುಬೇಷನ್‌ ಕೇಂದ್ರಗಳ ಸ್ಥಾಪನೆಗೆ 
ಅನುದಾನವನ್ನು ನೀಡಲಾಗುವುದು. KAೌPEC ಸಂಸ್ಥೆಯು ಈ ಯೋಜನೆಯ ಅನುಷ್ಮಾನಕ್ಕೆ 
ನೋಡಲ್‌ ಇಲಾಖೆಯಾಗಿರುತ್ತದೆ. 
ಅಸಂಘಟಿತ ವಲಯದಲ್ಲಿರುವ ಸೂಕ್ಷ/ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳನ್ನು 
ಪ್ರೋತ್ಸಾಹಿಸಿ ಅವುಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಮತ್ತು ಅವುಗಳನ್ನು ಸಂಘಟಿತ 
ವಲಯಕ್ಕೆ ತರುವುದು ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು ಹಾಗೂ 
ಉತ್ಪಾದಕ ಸಹಕಾರಿ ಸಂಘಗಳಿಗೆ ಅವುಗಳ ಸರಪಳಿಕೊಂಡಿಯೊಂದಿಗೆ ಉತ್ತೇಜನ 
ನೀಡಲಾಗುತ್ತಿದೆ. ಯೋಜನೆಯ ಅನುಷ್ಠಾನದಲ್ಲಿ ಕೇ೦ದ್ರ ಮತ್ತು ರಾಜ್ಯ ಸರ್ಕಾರದ ಪಾಲು 
60:40ರ ಅನುಪಾತದಲ್ಲಿ ಇದ್ದು, ಕೇ೦ದ್ರ ಮತ್ತು ರಾಜ್ಯ ಸರ್ಕಾರವು ಶೇ.35ರಷ್ಟು ಹಾಗೂ ರಾಜ್ಯ 
ಸರ್ಕಾರವು ॥11£11£ ಯೋಜನೆಯಡಿಯಲ್ಲಿ ಶೇ.15 ರಷ್ಟು ಹೆಚ್ಚುವರಿ ಸಹಾಯಧನವನ್ನು 
ನೀಡಲಾಗುತ್ತಿದೆ. 


ಅಪರ ಕಜ ನಿದೇಳ ಶಕರು 
(ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ) 


ವೆ 


1 


(ಣಇ)೧ TER "ಆಣ A) 


೧೩ ಉಲನ್‌ ೧೧ 
6€'TZ96ET 8000059 ES'LLTLL 6S'£88Te 6೯6260 "ಇ 
(20-0-60 
86:966/ 06:991£ 006/22 06:88 -00-8092 9 ((0-0-60|-10-8092- STO ೩೫ ./'ಐಉಇಉ೧೦೧| 01 
ಹಿ ಇಟಣ' ೦೫ ೧೮%೧ಣ (೧% ೪೦೧ Neko 
ಕ ಚ | ಕ (€2-0-601-00-109ಏ ೫ (22-0-601-00-102) 
17811 000 lk 000 (GSNS) ೧೦ಎ ೧೧ ಓಣಂ NEC ಇಂ ಸುಡ HEC 6 
| ( 
| ೪0-0-101-00-209ಏ ೫ (£0-0-101-00-2092) 
£೯೯817£ ೭೯881 £e'sL 66೭11 ಪಿ ಹ [3 
“NRO ೧೯ 
ತಾ RTO OEP NI 
| ತ ಲ (€/-|-008-00-1092 9 (19--008-00-1092) 
0498512೭ 204868 I8vEvEe ITZSTS | ಸುಂ ಜಲ ಅಧಿ FO" L 
, . ಭ್ಯ ಸ (€0-0-61|-00-1092 3 (20-0-611-00-102 
zzooree 9/'00£(7 06:/£69 9890001 | “(NVNS) ೧೦೧೦೦೨೧ ೫೧ ಲ೧ಖ%೦೧ಂ ಇಗ 9 
boned 9298 cover (G¢-0-601-00-L0¥Z) ೫ (೪€-0-601-00-1092) 


00'46££ 85೯1 


೫6'6928£ 66692೭ 


00(06£೭ 


006106 


0082111 


000೭ 


-(31೪]9) ೧೦೧೦೦೧ ೧ಊ ೫೧೦% ಇಡಿ 


(61-|-801-00-1092 © 85 
-2-801-00-1092 '08-2-601-00-1092 (ಉ%.೨೧೦೦೩ Qe Bey] 
ono ೫೦% PR Kor veo "೧೧ Hoe) 
Reo ICN 780 AUR ೦6೫-961 
(90-0-911-00-1092 2 ((0-0711-00-102) 

(O3WN) vero ೧7೯ Secs ope 


61-1-801-00-,072 8 9,-,-80(-00-,092 
(dao) ಉ% ೨೮೦ ೯% A 


iB 


94£002% ತ್‌್‌ 


(60-0-201-00-109ಏ ೫ (80-0-201-00-,02) 


ಲೀ ಐಂಣಣಟ್ರಣಇ Pogo 


ನೀಲೀ ಐಂಣಣಟ್ರಐಇ ಐ೦೮/ಐಂ) 


೪2೭-೯20೭ 


£೭7೭0೭ 


ec ೯8೦ ೧೧೧ Koen — 


ಬಣುಲಂಂ 


(aug 


`ಆ೧) ೧ಣಛ HNENS ಐಂಣಣಟಐಇ RCO ACNE AUNT "TEES UES Ph Hoe rer Iver CER ೯2೭-೭೭0೭ 


೭ನಿಂ೧ಣಬಧಾ 
6೯9 0೪71 


